ಕರ್ನಾಟಿಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಬ್ಯೆ : 184 

ಸದಸ್ಯರ ಹೆಸರು : ಶ್ರೀ ಪ್ರಕಾಶ್‌ ಕೆ. ರಾಥೋಡ 

ಉತ್ತರಿಸುವ ದಿನಾಂಕ : 14-12-2021 

ಉತ್ತರಿಸುವ ಸಚಿವರು : ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ 


ಸಚಿವರು. 


ಬಂದಿದೆ. 


ರಾಜ್ಯದಲ್ಲಿ 
ಮಂಗಳಮುಖಿಯರು 
ಟ್ರಾಫಿಕ್‌ ಸಿಗ್ನಲ್‌ ಮತ್ತು 
ಇತರೆ ಸ್ಥಳಗಳಲ್ಲಿ ಭಿಕ್ಸೆ 
ಬೇಡುತ್ತಿರುವುದು 
ಸರ್ಕಾರದ ಗಮನಕ್ಕೆ 
ಬಂದಿದೆಯೇ: 


ಕೇಂದ್ರ ಪರಿಹಾರ ಸಮಿತಿಯು ಕರ್ನಾಟಿಕ ಭಿಕ್ಷಾಟಿನಾ ನಿಷೇಧ ಕಾಯ್ದೆ 1975 
ರಡಿ ಕಾರ್ಯನಿರ್ವಹಿಸುತ್ತಿದೆ. ಸದರಿ ಅಧಿನಿಯಮದಡಿ ಭಿಕ್ಸಾಟಿನೆಯಲ್ಲಿ ತೊಡಗಿರುವ 
18 ವರ್ಷ ಮೇಲ್ಪಟ್ಟ ಹುಡುಗಿ ಹಾಗೂ 16 ವರ್ಷ ಮೇಲ್ಪಟ್ಟ ಹುಡುಗ 
ಇವರುಗಳನ್ನು ಭಿಕ್ಸಾಟಿನಾ ಅಪರಾಧಕ್ಕಾಗಿ ಬಂಧಿಸಿ, ತಾಲ್ಲೂಕು ದಂಡಾಧಿಕಾರಿಗಳ 
ಬಂಧನ ಆದೇಶ ಪಡೆದು ನಿರಾಶ್ರಿತರ ಪರಿಹಾರ ಕೇಂದ್ರಗಳಲ್ಲಿ 
ದಾಖಲಿಸಿಕೊಳ್ಳಲಾಗುತ್ತ. ದೆ. ರಕ್ಟಣೆಯಲ್ಲಿರುವ ನಿರಾಶ್ರಿತರಿಗೆ ಉಚಿತವಾಗಿ ಉಪಹಾರ- 
ಊಟಿ, ವಸತಿ, ಸಮವಸ್ತ್ರ, ಹಾಸಿಗೆ-ಹೊದಿಕೆ, ಔಷಧೋಪಚಾರ ನೀಡಲಾಗುತ್ತಿದ್ದು, 
ದೃಡಕಾಯ ನಿರಾಶ್ರಿತರಿಗೆ ವಿವಿಧ ವೃತ್ತಿಗಳಲ್ಲಿ ತರಬೇತಿಯನ್ನು ನೀಡಲಾಗುತ್ತಿದೆ. 


ಸಾರ್ವಜನಿಕ ದೂರುಗಳ ಮೇರೆಗೆ ಭಿಕ್ಸಾಟಿನೆಯಲ್ಲಿ ತೊಡಗಿರುವ 
ಮಂಗಳಮುಖಿಯರನ್ನು ಸಹ ಬಂಧಿಸಿ, ಸ್ವೀಕೃತಾಧಿಕಾರಿ ಹಂತದಲ್ಲಿ ಪ್ರಾಥಮಿಕ 
ವಿಚಾರಣೆ ನಡೆಸಿ, ಅವರು ಭಿಕ್ನೆ ಬೇಡುವುದು ಖಚಿಶಗೊಂಡಲ್ಲಿ ಅಂತಹವರಿಂದ ಇನ್ನು 
ಮುಂದೆ ಭಿಕ್ಸೆ ಬೇಡುವುದಿಲ್ಲವೆಂದು ಮುಚ್ಚಳಿಕೆ ಪತ್ರ ಪಡೆದು ದಂಡ ವಿಧಿಸಿ, ಎಚ್ಚರಿಕೆ 
ನೀಡಿ ಬಿಡುಗಡೆ ಮಾಡಲಾಗುತ್ತದೆ. 


ಬಂದಿದ್ದಲ್ಲಿ, ಕರ್ನಾಟಿಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದಿಂದ ಲಿಂಗತ್ಯ 


ಭಿಕ್ಸಾಟಿನೆಯನ್ನು ಅಲ್ಪಸಂಖ್ಯಾತರಿಗಾಗಿ ಪುನರ್ವಸತಿ ಯೋಜನೆಯನ್ನು 2013-14 ನೇ ಸಾಲಿನಿಂದ 
ತಡೆಗಟ್ಟುವ ನಿಟ್ಟಿನಲ್ಲಿ ಆ ಅನುಪ್ಟಾನಗೊಳಿಸಲಾಗುತ್ತಿದೆ. ಸದರಿ ಯೋಜನೆಯಡಿ ಪ್ರತಿ ಲಿಂಗತ್ವ ಅಲ್ಪಸಂಖ್ಯಾತರಿಗೆ 
Saude 2013-14 ನೇ ಸಾಲಿನಲ್ಲಿ ನೀಡಲಾಗುತ್ತಿದ್ದ ಸಹಾಯಧನದ. ಮೊತ್ತ ರೂ.20,000/- 
ಪುನರ್‌ಚ್ಲೀತನಕ್ಕೆ ಸರ್ಕಾರ | ಗಳನ್ನು ಪರಿಷ್ಕರಿಸಿ ರೂ50,000/- (ರೂ.25,000/- ಸಾಲ, ರೂ.25,000/- 
ಗಲ ಸಹಾಯಧನ) ಗಳ ಅರ್ಥಿಕ ಸೌಲಭ್ಯ ನೀಡಲಾಗುತ್ತಿತ್ತು. 2021-22 ನೇ ಸಾಲಿನಲ್ಲಿ 
0 ಯೋಜನೆಯನ್ನು ಪರಿಷ್ಕರಿಸಿ ರೂ.30,000/- ಗಳ ಪ್ರೋಶ್ಸ್‌ಹಧನವನ್ನು ನಿಗಮದಿಂದ 
ಕ್ರಮಗಳೇನು? ನೇರವಾಗಿ ಆರ್‌.ಟಿ.ಜಿ.ಎಸ್‌. ಮೂಲಕ ಫಲಾನುಭವಿಗಳಿಗೆ ನೀಡಲಾಗುತ್ತಿದೆ. 


ಸೆಕೆಇ 32 ಎಸ್‌ಬಿಆರ್‌ 2021 


(ಕೋ ಪೂಜಾರಿ) 
ಸಮಾಜ ಕಲ್ಯಾಣ ಹಾಗೂ 
ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು. 


